ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2. ಮಾನ್ಯ ಸದಸ್ಯರ ಹೆಸರು 

3. ಉತ್ತರಿಸಬೇಕಾದ ದಿನಾಂಕ 

4. ಉತ್ತರಿಸುವ ಸಚಿವರು 


: 2424 
: ಶ್ರೀ ಘೋಟ್ಟೆಕರ್‌ ಶ್ರೀಕಾಂತ ಲಕ್ಷ್ಮಣ 
: 30.03.2021. 


: ಸಹಕಾರ ಸಚಿವರು 


ಎಂದರೇನು; ಅವು ಯಾವುವು; ಕೃಷಿ ಮಾರಾಟ 
ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಏಜೆನ್ಸಿಗಳು 
ಯಾವುವು; (ವಿವರವಾದ ಮಾಹಿತಿ ನೀಡುವುದು). 


ಕ್ರಸಂ ಪ್ರಶ್ನೆ | ಉತ್ತರ 
ಆ) | ಖರೀದಿ ಏಜೆನಿಗಳು (Procurement Agencies) | ಸರ್ಕಾರದ ಆದೇಶ್‌ ಸಂಸಇ'210 ಎಂ.ಆರ್‌ಇ ೫0ರ5, 


ದಿನಾಂಕ:25.07.2005ರ  ಅನ್ನಯ ಕೃಷಿ ಮತ್ತು 
ತೋಟಗಾರಿಕಾ ಉತ್ಪನ್ನಗಳ ಬೆಲೆಗಳು ಮಾರುಕಟ್ಟೆಗಳಲ್ಲಿ 
ಕುಸಿತವಾದಾಗ ರೈತರು ಒತ್ತಡದ ಪರಿಸ್ಥಿತಿಯಲ್ಲಿ ಮಾರಾಟ 
ಮಾಡುವುದನ್ನು ತಪ್ಪಿಸಿ, ರೈತರನ್ನು ರಕ್ಷಿಸಲು ಪ್ಲೋರ್‌ 
ಪೈಸ್‌ ಯೋಜನೆ, ಬೆಂಬಲ ಬೆಲೆ ಯೋಜನೆ ಹಾಗೂ 
ಮಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆಗಳನ್ನು 
ಜಾರಿಗೊಳಿಸಲಾಗುವುದು. 

ಈ ಯೋಜನೆಗಳಡಿಯಲ್ಲಿ ವಿವಿಧ ಕೃಷಿ ಉತ್ಪನ್ನಗಳನ್ನು 
ಖರೀದಿಸಲು ಕಾಲಕಾಲಕ್ಕೆ ಕೃಷಿ ಮತ್ತು ತೋಟಗಾರಿಕಾ 
ಉತ್ಪನ್ನಗಳ ಬೆಲೆ ಸ್ಕೀರೀಕರಣ ಸಜಿವ ಸಂಪುಟ ಉಪ 
ಸಮಿತಿಯು ಗುರುತಿಸುವ ಸಂಸ್ಥೆಗಳನ್ನು ಖರೀದಿ ಏಜೆನ್ಸಿ 
ಎನ್ನಲಾಗುತ್ತದೆ. 


ಈ ಕೆಳಗಿನ ಸಂಸ್ಥೆಗಳನ್ನು ಖರೀದಿ ಏಜೆನ್ಸಿಗಳಾಗಿ 
ವಿವಿಧ ಸಂದರ್ಭಗಳಲ್ಲಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ 
ನಿಯಮಿತ, ಬೆಂಗಳೂರು. 


! 


ತೋಟಗಾರಿಕಾ ಉತ್ಸನ್ನಗಳ ಸಹಕಾರ ಮಾರಾಟ ಸಂಘ 
| ನಿಯಮಿತ, ಬೆಂಗಳೂರು. 


ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ, 
ಬೆಂಗಳೂರು. 


+ 
I ತಾಲ್ಲೂಕು ವ್ಯವಸಾಯ ಉತ್ಸನ್ನ ಸಹಕಾರ ಮಾರಾಟ 
ಸಂಘಗಳು, ಬೆಂಗಳೂರು. 
ಗ್ರಾಹಕರ 


ಕರ್ನಾಟಕ ಮಾರಾಟ ಮಹಾ ಮಂಡಳ, 
ಬೆಂಗಳೂರು. 

6 ಕರ್ನಾಟಕ ಕೃಷಿ ಉತ್ಪನ್ನ ರಘ್ತ ನಿಗಮ; ಚೆಂಗಳೂಕ. 
ಕರ್ನಾಟಕ ಸಹಕಾರ ಎಣ್ಣೆ ಬೇಜ'"ಜೆಳೆಗಾರರ 
ಮಹಾಮಂಡಳ, ಬೆಂಗಳೂರು. 


§ | ಕರ್ನಾಟಕ ರಾಜ್ಯ ಆಗ್ರೋ ಕಾರ್ನ್‌ ಪ್ರೋಡೆಕ್ಸ್‌, ಬೆಂಗಳೂರು 


ರಾಷ್ಟ್ರೀಯ ಕೃಷಿ ಸಹಕಾರ ಮಾರಾಟ ಮಹಾ ಮಂಡಳ, 
ಪಿ ; 
ಬೆಂಗಳೂರು. 


ಭಾರತೀಯ ಆಹಾರ ನಿಗಮ. ಬೆಂಗಳೂರು. 
ಕೇಂದ್ರ ಉಗ್ರಾಣ ನಿಗಮ, ಬೆಂಗಳೂರು. 
ಭಾರತೀಯ ಹತ್ತಿ ನಿಗಮ, ಬೆಂಗಳೂರು 
ಕರ್ನಾಟಕೆ ರಾಜ್ಯ ಉಗ್ರಾಣ ನಿಗಮ, ಬೆಂಗಳೂರು. 


ಕಾಲಕಾಲಕ್ಷಿ ಸಚಿವ ಸಂಪುಟ 
ಗೊತ್ತುಪಡಿಸಿದ ಇತರೆ ಏಜೆನ್ಸಿ 


ಉಪ ಸಮಿತಿಯ 


ಸದರ ಐಜೌಗಳು "ಕೃಷ ಮಾರಾಟ ಇಲಾಖೆಯ 
ಆವರ್ತನಿಧಿ ಹಾಗೂ ಇತರೆ ನಿಧಿಗಳಿಂದ ಹಣ 
ಪಡೆಯಲು ಇರುವ ಮಾನದಂಡಗಳೇನು ಹಾಗೂ 
ಇರುವ: ಮಾರ್ಗದರ್ಶಿ ಸೂತ್ರಗಳೇನು; 
(ವಿವರವಾದ ಮಾಹಿತಿ ನೀಡುವುದು). 


3] 


l. 


ಸರ್ಕಾರದ. ಆದೇಶ. ಸಂ:CMW .239 ..MRE 97, 


ದಿನಾಂಕ:24.11 1999ರನ್ನಯ ಆವರ್ತನಿಧಿಯಿಂದ ಖರೀದಿ 


ಏಜೆನ್ನಿಗಳಿಗೆ ಹಣ ಬಿಡುಗಡೆ ಮಾಡಲು ಈ ಕೆಳಗಿನ 
ಮಾರ್ಗಸೂಚಿಗಳನ್ನು ಅನುಸರಿಸಲಾಗುತ್ತಿದೆ. 


In pursuance of the resolution of the State Level 
Committee/Cabinet Sub-Committee, the M.D’s of 
the procuring agency should place their indent in 
writing to MD., Karnataka State Agricultural 
Marketing.Board for release of funds. 


The M.D. Karnataka State Agricultural Marketing 
Board shall release such amounts decided by 
resolution of the State Level Committee/Cabinet 
Sub-Committee. 


The M.D’s of the procuring agencies, after getting 
released the funds, shall open a separate account in 
a Nationalised Bank in the name of Revolving Fund 
and deposit the amounts released. For no reason, 
whatsoever, this amount should be merged with 
other account to procuring agencies. This 
artangement shall be subjected to verification by 
the Auditors/Officers of the K.S.A.M.B. as and 
when necessary. 


For all release out of Revolving Fund, the 
Managing Director of the procurement agency 
nominated shall undertake to repay immediately on 
sale of commodities procured under Floor Price 
Scheme and in case of bridge’ loan released for 
commencing the procurement under Price Support 
Scheme, pending intervention by the nodal agency, 
the repayment should be made immediately on 
receipt of the funds from the nodal agency viz., 
FCI, NAFED. 


The M.D’s of procuring agency should first 
settle the Revolving Fund account and clear the 


ತ 


10. 


bridge loan and thereafter persuade the nodal 
agency (FCI, NAFED) for prompt payments to 


continue the procurement. For no reason, 


whatsoever, the Revolving Fund should be retained 
after the nodal agencies start releasing the funds. 


The. M.D’s of procuring agency should furnish 
monthly reports to the Chairman, State Level 
Committee, Principal Secretary, Co-operation and 
Secretary, Finance Department (Budget) and the 
Managing Director, Karnataka State Agricultural 
Marketing Board giving clear picture of the funds 
got released, the quantity procured and its value, 
balance amount remaining in the Revolving Fund 
account. Incase of sale of stocks, the amounts 
realised should also appear in the statement. 


At the end of transaction, an- audited account 
should be furnished. 


The M.D’s of the procuring agencies should claim 
interest for the period revolving fund is being 
utilised by the nodal agencies and remit back to 
Revolving Fund account. If such actions are not 
taken, the procuring agencies shall be liable to pay 
interest for the period Revolving Fund is retained. 


' For any reason, whatsoever, If the Purchase 


Agency’s retain the Revolving Fund: either after 
disposal of the stocks procured under Floor Price 
Scheme or after the settlement of payments by the 
nodal agenciés, the Purchase Agency’ are liable to 
pay the interest at the prevailing bank rate. 


The procurement progress report shall be furnished 
on daily/weekly basis with details of quantity 


- procured centrewise, value and the quantity 


deposited in the Warehouses to the MD, 
K.S.A.M.B., apart from furnishing it to the other 
concerned Departments. 


" The incidental and all other charge to be incurred 


under Floor Price/Market Intervention Scheme by 
the Purchase Agency to be got approved by the 
State Level Committee. The M.D., KSAMB will 
arrange to take this subject before commencement 
of the procurement to the State Level Committee. 
And the MD’s of the procuring agency shall 
provide the required information. 


The incidental charges, shortages and all other 
charges in case of Price Support, Scheme to be 


decided upon mutually between the sub-agencies 


of the State and the Nodal agencies, and for no 


-4- 


reason, whatsoever, such mutually agreed charges should 
be violated. 


/. The KSAMB shall verify the books of accounts of the 
procuring agencies concerning the revolving fund 
utilization on a quarterly basis through its Chief Auditor. 


ಇಲಾಖೆಯಿಂದ ಎಷ್ಟು ವರ್ಷಗಳಿಂದ ಈ 
ಏಜೆನ್ಸಿಗಳು ಕೃಷಿ ಮಾರಾಟ ಇಲಾಖೆಯಿಂದ, 


"| ಅವರ್ತನಿಧಿ “ಹಾಗೂ ಇತರೆ ನಿಧಿಗಳಿರದ' 


ಪಡೆದಿರುವ ಹಣವೆಷ್ಟು ಹಾಲಿ ಬಾಕಿ ಇರುವ 
ಹಣವೆಷ್ಟು; ಹಾಗೂ ಯಾವ ಉದ್ದೇಶಕ್ಕಾಗಿ 
ಹಣ ಪಡೆಯಲಾಗಿತ್ತು (ವರ್ಷವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


.] ಆವರ್ತನಿಧಿ ಖಾತೆಯಿಂದ 


ಇ) ಕಾರವಾರ ಜಿಲ್ಲೆಯಲ್ಲಿ ವನಿಧ/ ಕಾರವಾರ `'ಜಳ್ಲೆಯಳ್ಲ ವಿವಿಧ ತಾಲ್ಲೂಕುಗಳಲ್ಲಿ `'ಪತ್ಕೇಕವಾಗಿ 
ತಾಲ್ಲೂಕುಗಳಲ್ಲಿ ಕೃಷಿ ಮಾರಾಟ [ಯಾವುದೇ ಹಣ ಬಿಡುಗಡೆ ಮಾಡಿರುವುದಿಲ್ಲ. 


2001-2002ನೇ ಸಾಲಿನಿಂದ ಕೃಷಿ ಉತ್ತನ್ನಗಳ ಬೆಲೆ ಕುಸಿತದ 
"ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ನಿಗಧಿಪಡಿಸುವ 
'ಮಾರ್ಗಸೂಚಿಗಳನ್ನಯ ಬೆಂಬಲ ಬಚಿಲೆ ಯೋಜನೆಯಡಿ ಖರೀದಿ 
ಪ್ರಕ್ರಿಯೆ ನಡೆಸಲಾಗುತ್ತದೆ. ಈ ರೀತಿ ಖರೀದಿ ಪ್ರಕ್ರಿಯೆ ಕೈಗೊಳ್ಳಲು 
ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ಜೆಲೆ ಸ್ಥಿರೀಕರಣ ಸಚಿವ 
ಸಂಪುಟದ ಉಪ ಸಮಿತಿಯ ಅನುಮೋದನೆಯ ಮೇರೆಗೆ ರಾಜ್ಯ 
ಸರ್ಕಾರದ ಖರೀದಿ ಏಜೆನ್ಸಿಗಳಿಗೆ ಮುಂಗಡ ರೂಪದಲ್ಲಿ 
ಆವರ್ತನಿಧಿಯಿಂದ ಹಣ ಬಿಡುಗಡೆ ಮಾಡಲಾಗುವುದು. 
ಸರ್ಕಾರದ ಖರೀದಿ ಏಜೆನ್ಸಿಗಳಿಗೆ 
ಬಿಡುಗಡೆ ಮಾಡಲಾದ, ಸದರಿ ಏಜೆನ್ಸಿಗಳು ಆವರ್ತನಿಧಿ ಖಾತೆಗೆ 
ಮರುಪಾವತಿಸುವ ಹಾಗೂ ಸದರಿ ಏಜೆನ್ನಿಗಳಿಂದ ಅವರ್ತನಿಧಿಗೆ 
ಬರಬೇಕಾದ ಬಾಕಿ ಇರುವ ಮೊತ್ತದ ಮಾಹಿತಿಯನ್ನು 
ಅನುಬಂಧದಲ್ಲಿ ಸಲ್ಲಿಸಿದೆ. 


ಈ) 


| ನೀಡುವುದು) 


209-20 ಮತ್ತು 
ಮಾರುಕಟ್ಟೆ ಸುಧಾರಣಾ ನಿಧಿಯಿಂದ ಕೃಷಿ 
ಉತ್ಪನ್ನಗಳ ಅಸೇಯಿಂಗ್‌ ಕಾರ್ಯಗಳಿಗಾಗಿ 


| ಯಾವ ಕಾರ್ಯಕ್ರಮಗಳಿಗಾಗಿ ಎಷ್ಟು ಹಣ 


ಖರ್ಚು ಮಾಡಲಾಗಿದೆ; (ವಿವರವಾಗಿ 
ಏಜೆನ್ನಿವಾರು ಕಾರ್ಯಕ್ರಮವಾರು 
ಸಂಪೂರ್ಣ ವಿವರದೊಂದಿಗೆ ಮಾಹಿತಿ 


2020-21ರ 


ಕೃಷಿ ಉತ್ಪನ್ನಗಳ ಮಾರಾಟ ಸೌಕರ್ಯಗಳಾದ ವರ್ಗೀಕರಣ 
.ಮತ್ತು ಗುಣಮಟ್ಟ ವಿಶ್ಲೇಷಣೆ, ಆಯ್ದ ಕೃಷಿ ಉತ್ಪನ್ನಗಳನ್ನು 
ಮಾರಾಟ ಮಾಡಲು ಅವಶ್ಯವಿರುವ ಮೂಲಭೂತ ಸೌಲಭ್ಯಗಳು, 
ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ/ಸಿಬ್ಬಂದಿಗಳಿಗೆ 


ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಅವಕಾಶ 
ಕಲ್ರಿಸಲಾಗಿರುತ್ತದೆ. “ಮಾರುಕಟ್ಟೆ ಸುಧಾರಣಾ ನಿಧಿ” ಯಿಂದ 


2019-20 ಮತ್ತು 2021ನೇ ಸಾಲಿನಲ್ಲಿ “ಕೃಷಿ ಉತ್ಪನ್ನಗಳ ಗುಣ 


- | ವಿಶ್ಲೇಷಣೆ” ಕಾರ್ಯಗಳಿಗಾಗಿ ಇಲ್ಲಿಯವರೆಗೆ ಪಾವತಿಸಲಾದ 
-|ಏಜೆನ್ನಿವಾರು ಮೊತ್ತದ ವಿವರಗಳನ್ನು ಈ ಕೆಳಗೆ ನೀಡಲಾಗಿದೆ. 
ಇಸಾ. ನನಗ ಷ್‌ ನಾಗು 
5 
r TT ವಸನ SUTTONS 
ಕೊಲ್ಯಾಟರಲ್‌ ಮ್ಯಾನೇಜ್‌ಮೆಂಟ್‌ ಲಿ. 
7 ಸರ್‌ ಕನವರ್‌ಪಾನರ್‌ ಮತ್ತ 737400 
| ಕೊಲ್ಯಾಟರಲ್‌ ಮ್ಯಾನೇಜ್‌ಮೆಂಟ್‌ ಲ್ಲಿ 
715 ತುಧರ ಪಾಷ್ಸಾ್‌ ಶಮಡ್‌ [NINE 
17೯ರ ಕಾಪ್‌ ಶನಷಡ್‌ TOA 
3ನ ಕ್ಯಾನನ್‌ ಪಾಗಳಾಡ: 337 
81ಕವಿತಾ ಸಮಾನ್‌ ಬೆಂಗಳೊರು. 33.264-00 
"ಸ್ಥನ KORY TE 


wD 


-5- 
2020-21 

173 ಶುಭಂ ಲಾಜಿಸ್ಸಿಕ ರೆಮಟೆಡ್‌ 60,23,136-00 

27 ಸ್ಥಾರ್‌ ಅಗಿವೇರ್‌ ಹಂಗ್‌ ಮ್ತ 15,51.556-00 
ಕೊಲ್ಯಾಟರಲ್‌ ಮ್ಯಾನೇಜ್‌ಮೆಂಟ್‌ ಲ್ಲಿ 

315ರಡಿ ಸಾಯಿ ಕಮ್ಯೂನಿಕೇಷನ್ಸ್‌ 33,306-00 
ಬೆಂಗಳೂರು. 

4 `|ಶಿರಡ ಸಾಯಿ`ಕಮ್ಯೂನಿಕಷನ್ಸ್‌ 33,2640 
ಬೆಂಗಳೂರು. 

57ಸಾನಸಾವಿ' ಚಕ್ನೋ ಸೊಲ್ಕೂಷನ್ಸ್‌ 4,91,725-00 
ಪ್ರೈ.ಲಿಮಿಟಿಡ್‌ 

6 1 ಸಾನಸಾವಿ' ಟ್ಸೋ ಸೊಲ್ಯೂಷನ್ಸ್‌ 8,23572-00 
ಪ್ರೈ.ಲಿಮಿಟೆಡ್‌ 

7]ಸಾನಸಾವಿ ಟಕ್ಕೋ ಸೊಲ್ಯೂಷನ್ಸ್‌ 10,97,700-00 
ಪ್ರೈ.ಲಿಮಿಟಿಡ್‌ 

87 ಸಾನಸಾನಿ`ಟಿಕ್ಕೋ ಸೊಲ್ಯೂಷನ್ಸ್‌ 122883 

p ಪ್ರೈ.ಲಿಮಿಟಿಡ್‌ ; 

9” ಸಾನಸಾವಿ'ಟಕ್ನೋ ಸೊಲ್ಕೂಷನ್ಸ್‌ 2,69,924 

ಪ್ರೈ.ಲಿಮಿಟೆಡ್‌ 
ಜ್ಞುಮೊತ್ತ” 1,15,72,49600 


ಸಂಖ್ಯೆ ಸಿಒ 139 ಎಂಆರ್‌ 2021 


(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


AY 


Abstract of R 
evolvin 
g And amount released to different Procurement Agencies 
Payment details a5 on 10th March 2021 


SN dl 
R 
ETT 01oasod 


a 
ree Teas —————e——a 
— 
ei fear 
or —1 
pe—— 


Rs. in Crores 


Loss 
Approved [repaid 


m 
ee 
[TT 
F1 
[32 
[3 
- 
< 
F- 
[3 


Kl] 


SS ee ————a 


w 
ಜಿ 
೫ 
ಪ 
| 
೧ 
E 
ಸ 
ಮನ 


ಸ 


N 
a 
k-) 


80.24 


೫ 

pd 

PN 

a 

[-) 

~l[ ©. 
~ 
ಜಿ k) 


ee el 
IAN CS NN EL NE ER 


i 
| 
| 
Wi 


RN SN 77 A EL) 050) 
CN ES CT NN EL RS NS SEK 
Goren oie kam O20] 0 SN RT 
a7 RRS RE 
NS 
NN 
Ny NS 


Seanned hu CamScannor 


Balance to bo] 
repald 


Loss 
Approvod 
90.00 
DES SIT 
REE SEL 
SEES IES 
ESE ERT 
REN EET 
Se ip 
SEES EST) 
SRN SEI 
SSE 
| 
BN 
__ 0.04] 
| 
ES 


lil lil 
[3 WN 
8s ಮ 


|__| 000 
NN 
|____ 000) 
| ___ 0.00 
|____ 000] 
000 
1354 
000 
- 16.78 
) 
|___ 500 
|____ 500) 
| __ 500] 
|___ 500 
707 
SN 


75.78 


ES ET RN ES) 
| sop af | 400] 


Amount 
Released 
__60.30] 
|___ 500) 
[_ 8193 
138.00 
[ಗ 
| __ 15.00] 
1667.87 
68.80 
___ 152 
| __ 500) 
[| __10.00) 
|_2400) 
___ 100) 
|___ 825) 
| __ 30] 300) 
|__ $0) 500) 
sof 500] 
1 __ 1000} 10.00] 
| 38ರ 
|___ 1600) 
3000] 30.00 
[op 1000) 
200] 6.46] 
1000] 1000} 
NEC ET 
|__ 500) 0.0 
RE ELL) 
|__|) 000 
|__ 50) 000 
| ___ 50] 0.00) 
[000 742 
|__1000) 000] 
| ____ 000] 
EC RL) 
|_ 84 000 
160.00) $000] 
00 
100.00 67.00 
LT 


4 


m 


_ 


sls 
RRR 


Hd 
EE 
[¥ 


g 


SNe ———— 
eve —T— 
TOTAL 
Ree 
ರ್‌ 
ನ್‌್‌ 
RTS 
ONSET 
SRST 
KFCSC 
RFS ——— 
RSE ———— 
Re 
Reese ———— 
RSE 
RSE ———— 
ESS 
SSSR 
SSS Sl 
NSS] 
SECRET 
Fee —— 
i] 
SAS 
4 
ಕ 
CGN 
SEE 
Ree 
DESSERTS 
Ree ———— 
Ree 
Ree —— 
CE 
RFE 
RF 


2018-20 


09-4 


SCMF 


217-18 
2018-19 
2018-19 
19 

Ll 


eleleln co ಈ \ 
Jaa ¢ 35 
| | R848 ನೆ R13 [228 


ga R 
| £ 
gal || Sos IAS 


| 
i 
|__| 
|__—} 
GS 
04-05 


015-1 
015-16 


oie | 


0-44 
2013-44 
014-15 


2014-4 


Paddy and Jowar 


ame cen 


Paddy, ragljowar 


K 


Loss 
Approved 


0.77 


rN 
ಕಾ 


| 
5 


( 
\ A 
KE 
೫2 
33 
Sls 
Glu 
le 


harwad 

oc Dharwad 

5 {DC Dharwad 
¢-07 [oc Dharwad 


C Belgaum 
DC Belgaum 


HOPCOMS, 
DC Dharwad 


[=] 


Bc Guibarga * 
DC Gulbarga 
OC Gutbarga 
YAPCMS, Sagar 
2 \HOPCOMS 
HOPCOMS 
uD, HOPCOMS, DVN 
MO, HOPCOMS, DVN 
DVN 


139990 |ocD 


ಜಿ © Jejele |e 8 RA 
pe 2/83 4 lelwls ls ನ % ೆ $/& | 31% Kak 
3 312512 3 sla | pS FAS 3 1 43 
೫ EE RRR ನ $| a [21818 FF | 8 


Potato 


| \ \ \ IW 
i Li | 
WN: 


Paddy, raghjowar 


Commodity 


| 


Srannad he Mami aannar 


[=] 


sla = gTels } 8 K 

©|8 K S/[a|s £ el 3 p 

13 ಿ ] ನ Ss N 4 pn] 
೬% ~r pi s[el ಳ ಇ ಫ್‌ is i ್‌ 
೬% ಇ 
=a | 
ERT | 
£೭೮ } 
೩ 


ಷೆ 
a ° 
5 ele Erg 
|8| PD g|8| |5|3| [51% 
& $1 sis] |2| 
bi vlel |ulv 8 
ಟ a] |s[8! |aje ದಿ [- 


sale! |e) (5 

್ಸ ಥಾ mlm iw [2 |. wln[e - 

3 'Ee-g 8 Sa El 
ಇಸ |3| || | [8 


srl 
DL ll 


oo 
| 
— 
A 
ol 
000; 
3 
— | 
3] 
a 
— 
— 
oo 
— 
a 
— 
— 
| ___ 025) 
| __ 050] 
0 


rement agencles 


TOTAL 


TOTAL 


jgaum 
gaum 
lgaum 
gaum 


iu 


Cc Be 
DC Be 
Dc 8ೀ 
oC ಕೀ 


iC Koppal 

TOTAL 
LL 
Ll 
___ 
_] 
DC Gadag 

TOTAL 
CN 


IC Chikkamagatur 
MC,Chamarajnagar 


DC Chikkamagalur 


DC Devinapore 
CChikkamagalur 


FT 


07.08 


Year 
200 
[209243 | 
201243 |) 
|__| 
2007-08 


12-1 


Tomato 


Sy [Commodky 


u 


2 


7 [E 
312 
5 


C Bijapur 
7-18 [Tur Board 


Kd 


[<1 
1 
E 
0 
fo 


me 
kp 


RAN Bl 


Saannad hu Camnannor 


El ses Gi nanan] 
Toa aso] soso “000 0.00] 
vec | 200540 |OTSARSSAE 100 Ao To} 
ES RN SN EN NS LL NN NR 
oa oreARS SAE NE NE 
RS SN EN SN NS NN 
ora oi dodo 
uecaO | 005A [APSESS, SoA oso | od 
RE ESSN NL 
Ee 
TAT —ol—asl ool 
eae SS (NRWESS, HNO TO — do — Lo 
Ne [anes Sioa TT —a—a— 
oa a —ol—s ol 
ono ———— 50s [oecranaakngr sa —ea— Ls 
coco Ton [oechamarknagr “To — ao ——L—al 
emeic one [becramanssr a —a———s 
emetic 3 ocnmanlnaa aaa ——s 
Temenos Dcehamasinagsr aaa ———a 
emeic 301s [Bechara C—O aa ———a 
(Cocont 30235 [SChamarajanagar — RE EEE NE 
Uo aaa —e 
Faady 201112 [Kar Seeds Copmid | U2 —oo ao 
RN NN E777 200 oo zoo 000) 200 
| oe SES porns UU — oa —— 
UTA Rs soa 
| Foon [ses enka Teo —— 
fT Toa io —o oa ~—o 
SE dl EE EE SS NT RRL 
\Manaatore \ 
Cocont — 367 [ost Hepcoms, Mens [Bs 
| ee ane [paigeans Wr Tos —o— Lo 
Mr | 267 (NAFED, Bangalore Se — doa 
|S [2647 [FCL, Bangalore |__ 2259 NN 
|S ET ERE wove ET ET RN 
Wangs 3085 [Hopcoms a oo so — al 
SERS AEN TOTAL TT) 
jonon “2085 [Spice Boord, tub Sn —Sa——— 
Oe Tora [sr ooo S73 
I ocandOther Agencies Tol | 42662 26017] 645 oo a8 5e 


| 


Grand-totai 4974.22| 2369.06] 2413.17] 19.3 


Note:- The batance amount also includes the incentive portion to be received from Finance Department. 


A NM 
Managing Director 
Kamataka State Agricultural Marketing Board 
ವ್ಯವಸ್ಮಾಸಕೆ ನಿರ್ದೇಶೆಕೆರ 
ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡೆಳ 
ಟೆಂಗಳೊರು, 


